ವಿಧಾನ ಪರಿಷತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . 


ಸದಸ್ಯರ ಹೆಸರು 


: 1288 
ಶ್ರೀ ಬಿ.ಕೆ. ಹರಿಪ್ರಸಾದ್‌ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 23-09-2021 
ಕ್ರ.ಸಂ... ಪ್ರಶ್ನೆಗಳು ಉತ್ತರ 
ಅ |ಹಿಂದಿನ ಸರ್ಕಾರದಲ್ಲಿ ಕರ್ನಾಟಕ | ಹಿಂದಿನ ಸರ್ಕಾರದಲ್ಲಿ ಆಚರಿಸಲಾದ ಸರ್ಕಾರದ 
ಸರ್ಕಾರದ ಎರಡನೇ ವರ್ಷಾಚರಣೆ | ಎರಡನೇ ವರ್ಷಾಚರಣೆಯ ಸಮಾರಂಭವನ್ನು 
2021-2022ನೇ ' ಸಾಲಿಗೆ |! ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯ 


ಸಂಬಂಧಿಸಿದಂತೆ ಮಾರ್ತಾ KTPP 2005 


ಪಾರದರ್ಶಕತೆ ಅಧಿನಿಯಮ 2005, ವಿಯಮ 


ಅಧಿನಿಯಮ ಅಡಿಯಲ್ಲಿ 46) | 46) ಅಡಿಯಲ್ಲಿ ವಿನಾಯಿತಿ ಹೊಂದಿರುವ ರಾಜ್ಯ 
ವಿನಾಯಿತಿ ಪಡೆದುಕೊಂಡಿದೆಯೇ; | ಸರ್ಕಾರಿ ಸ್ವಾಮ್ಯದ ಮೆ: ಕಿಯೋನಿಕ್ಸ್‌ 
ಆರ್ಥಿಕ ಇಲಾಖೆ ವಿನಾಯಿತಿ | ಸಂಸ್ಥೆಯಿಂದ ಅನುಷ್ಠಾನಗೊಳಿಸಲಾಗಿದೆ. 
ನೀಡಲಾಗಿದೆಯೇ; ಆದ್ದರಿಂದ ಪ್ರತ್ಯೇಕವಾಗಿ ಕೆಟಿ.ಪಿಪಿ. 46) 
| ಅಡಿಯಲ್ಲಿ ವಿನಾಯಿತಿ ಅಗತ್ಯವಿರುವುದಿಲ್ಲ. 

ಆ |ಹಾಗಿದ್ದಲ್ಲಿ, ವಿನಾಯಿತಿಗೆ ಆದೇಶ 
ನೀಡಿದ/ಸಹಿ ಮಾಡಿದ ಅಧಿಕಾರಿ | ಪ್ರಶ್ನೆ ಉದ್ಯವಿಸುವುದಿಲ್ಲ. 
ಯಾರು; ಆದೇಶ ನೀಡಿದ್ದೇ ಆದರೆ, 


ವಾರ್ತಾ ಇಲಾಖೆಯ ಯಾವ ಯಾವ 


ಶಾಖೆಗಳಲ್ಲಿ ಅನುಷ್ಠಾನ | ಅನ್ವಯವಾಗುವ ತೆರಿಗೆ ಪ್ರತ್ಯೇಕ ' 
ಮಾಡಲಾಯಿತು; ಇದಕ್ಕೆ 

ಪಾವತಿಸಿರುವ ಮೊತ್ತ ಎಷ್ಟು? 

(ಸಂಪೂರ್ಣ ಮಾಹಿತಿ ನೀಡುವುದು) 


ಸಮಾರಂಭದ ಒಟ್ಟು ವೆಚ್ಚ ರೂ.54,19;836/- + 


ಕೆಸಿಐ-ಪಿಐಪಿ/272/2021 


EE 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


